ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಟ್ಟು 
ಸಂಭಾವನೆ ಎಷ್ಟು ಕಾರ್ಯ 
ನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯ 
ಕರ್ತೆಯರೆಷ್ಟು (ವಿವರ ಒದಗಿಸುವುದು); 
ಕಾರ್ಯಕರ್ತೆಯರ ಗೌರವಧನ ಬಾಕಿ 
ಇರುವುದರ ಬಗ್ಗೆ ಸರ್ಕಾರ 
ಕೈಗೊಂಡಿರುವ ಕ್ರಮವೇನು; 


1146 

ಶ್ರೀ. ಐವನ್‌ ಡಿ ಸೋಜಾ 

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 

" ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ 
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

20.12.2018 


ಸು ಬ 
ಅಂಗನವಾಡಿ ಕಾರ್ಯಕರ್ತೆ/ ಸಹಾಯಕಿಯರಿಗೆ ಕೇಂದ್ರ ಹಾ 
ರಾಜ್ಯ ಸರ್ಕಾರಗಳ ಒಟ್ಟು ಗೌರವಧನ ಈ ಕೆಳಕಂಡಂತೆ 
ಪಾವತಿಸಲಾಗುತಿದೆ; 


3000/- 15000/~ | 8000/ 
lal 
8 
ಮಿನಿ ಅಂಗನವಾಡಿ| 2250/- "1 2500/- | 47507 
ಕೇಂದ್ರದ ಕಾರ್ಯ — 
ಕರ್ಕೆೇಯರು ಯರು 


ಕೇಂದ್ರ ಸರ್ಕಾರವು ಅಕ್ಟೋಬರ್‌ 2018 ರಿಂದ ಜಾರಿಗೆ 
ಬರುವಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ರೂ.1500/- ಮಿನಿ 
ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಿಗೆ ರೂ.1250/- ಹಾಗೂ 
ಸಹಾಯಕಿಯರಿಗೆ ರೂ.750/- ರಂತೆ ಮಾಹೆಯಾನ ಗೌರವಧನ 


ಹೆಚ್ಚಿಸಿದ. 


ಪ್ರಸ್ತತ ರಾಜ್ಯದಲ್ಲಿ ಒಟ್ಟು 61025 ಅಂಗನವಾಡಿ 
ಕಾರ್ಯಕರ್ತೆಯರು ಹಾಗೂ 3331 ಮಿನಿ ಅಂಗನವಾಡಿ ಕೇಂದ್ರಗಳ 
ಕಾರ್ಯಕರ್ತೆಯರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಕಾರ್ಯಕರ್ತೆಯರ ಬಾಕಿ ಗೌರವಧನ ಪಾವತಿಸಲು 
ತಾಲ್ಲೂಕು ಪಂಚಾಯಿತಿ ನಿಧಿ-1 ರಲ್ಲಿ ಉಳಿಕೆ ಇರುವ ರೂ.72.53 
ಕೋಟಿ ಅನುದಾನವನ್ನು ಮರು ಮೌಲ್ವೀಕರಿಸಿದೆ ಹಾಗೂ 
ಹೆಚ್ಚುವರಿಯಾಗಿ ರೂ.118.05 ಕೋಟಿ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. 


ಹೌದು. 


ಕಟ್ಟಡಗಳಲ್ಲದೇ ದೇವಸ್ಯಾನ, ಸಭಾಭವನ 
ಹಾಗೂ ಬಯಲುಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಬಯಲುಗಳಲ್ಲಿ ಯಾವುದೇ ಅಂಗನವಾಡಿ ಕೇಂದ್ರವು 
ಕಾರ್ಯನಿರ್ವಹಿಸುತ್ತಿರುವುದಿಲ್ಲ. 


ಕಾರ್ಯನಿರ್ವಹಿಸುತ್ತಿವೆ. ಈ ಪೈಕಿ 43328 ಅಂಗನವಾಡಿ Kod 
ಸ್ವಂತ ಕಟ್ಟಡಗಳಲ್ಲಿ ಮತ್ತು 22583 ಕೇಂದ್ರಗಳು ಬಾಡಿಗೆಯನ್ನು 
ಒಳಗೊಂಡದಂತೆ ಇತರೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. 
ಶೌಚಾಲಯಗಳಿಲ್ಲದೇ ಶೌಚಾಲಯಗಳಿಲ್ಲದೇ ಇರುವ ಕೇಂದ್ರಗಳ ವಿವರ ಕೆಳಕಂಡಂತಿದೆ. 
ಕಾರ್ಯನಿರ್ವಹಿಸುತ್ತಿರುವ ಶೌಚಾಲಯ ಶೌಚಾಲಯ 
ನೀಡುವುದು) Se ST 
| Sz 


223] 
SE EN 


ಸಂ:ಮಮಣಇ 360 ಐಸಿಡಿ 2018 


(ಡಾ. ಜಯಮಾಲ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. 


180 


